é 


ಉದಯಭಾನು ಕಲಾಸಂಘದ ತ್ರೈಮಾಸಿಕ ಸುದ್ದಿ ಪತ್ರ 


ಎ 


ಸ್ಥಾಪನೆ ಟ್‌ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಸಾಹಿತ್ಯ - ಸಂಸ್ಕೃತಿ - ಸಮಾಜ ಸೇವಾ ಸಂಸ್ಥೆ 


ಸಂಚಿಕೆ - 1-4 ಜನವರಿ - ಡಿಸೆಂಬರ್‌ 2005 ಪುಟಗಳು - 12 


ನಮ್ಮ ನಿಮ್ಮ ಸಂಪರ್ಕ ಸಮರ್ಪಕವಾಗಬೇಕು 


ತ್ರೈಮಾಸಿಕವಾಗಿ ಪ್ರಕಟವಾಗಬೇಕಿದ್ದ td 

ಉದಯಸೌರಭ 2005ರಲ್ಲಿ ಸ್ಥಗಿತವಾಗಿ ಈಗ ಅದು 
ನಾಲ್ಕು ತ್ರೈಮಾಸಿಕ ಸೇರಿ ವಾರ್ಷಿಕವಾಗಿ ಪ್ರಕಟವಾಗುತ್ತಿರುವುದು 
ಒಂದು ವಿಪರ್ಯಾಸ, ಅನಿವಾರ್ಯ. ಕಾರ್ಯಬಾಹುಳ್ಯದಿಂದ, 
ಕಾರ್ಯಕರ್ತರ ಗಮನ ಹೆಚ್ಚು ಗುರುತರವಾದ ಕಾರ್ಯಭಾರದ 
ಒತ್ತಡದಿಂದಾಗಿ ಈ ಬಗ್ಗೆ ಗಮನ ಹರಿಸಲಾಗದೆ ನಿಂತಿದ್ದು ವಾಸ್ತವ. 
ಇದಕ್ಕೆ ಕ್ಷಮೆಯಿರಲಿ. ಸದಸ್ಯರು, ವಾಚಕರು, ಕಾರ್ಯಕರ್ತರೂ 
ತಾಳ್ಮೆಯಿಂದ ಮುಂದೆ ನರಕದ ಆಶಿಸುವುದು ಸಹಜ. 


ಉದಯಸೌರಭಕ್ಕೆ ಅಗತ್ಯವಾದ ಬರವಣಿಗೆಯಿದ್ದೂ 
ಹೀಗಾಗಬಾರದಿತ್ತು. ಮುದ್ರಣದ ವ್ಯವಸ್ಥೆಯಾಗಬೇಕಿತ್ತು ಈಗ ಅದರ 
ವ್ಯವಸ್ಥೆ ಸ್ಕೆಯಾಗಿದೆ. "ಮುಂದೆ Rios ಕಾಲಕಾಲಕ್ಕೆ ಸರಿಯಾಗಿ 
ಉದಯಸೌರಭ ಪ್ರಕಟವಾಗುತ್ತದೆ೦ಬ ಆಶ್ವಾಸನೆ, ಭರವಸೆ ಇದೆ. ಈ ; ಬ 
ಹನ್ನೆರಡು ತಿಂಗಳುಗಳಲ್ಲಿ ಉದಯಭಾನು ಕಲಾಸಂಘದ ಸಂಘದ ನಾಲ್ಕು ದಶಕಗಳ ಸಾಧನಾ ಉತ್ತವದ ಸಂದರ್ಭದಲ್ಲಿ ಬೆಂಗಳೂರು ನಗರದ 
ಕಾರ್ಯಕ್ರಮಗಳು ಅತ್ಯಂತ ವ್ಯಾಪಕವಾಗಿದ್ದು ಮುಂದಿನ ಸಮಗ ಮಾಹಿತಿ ನೀಡುವ ಎರಡು ಸಂಪುಟಗಳ ಆಕರ ಗ್ರಂಥ 
ಸಂಚಿಕೆಯಲ್ಲಿ ಮೈತುಂಬಿ ಬರುತ್ತದೆಂದು ನಿರೀಕ್ಷಿಸೋಣ. 0ಗಳೂರು ದ ಲೋಕಾರ್ಪಣೆ 


ವಂದನೆಗಳೊಡನೆ 


ಸಂಘದ ನಾಲ್ಕು ದಶಕಗಳ ಸಾಧನಾ ಉತ್ಸವದ ಲಾಂಛನ 


ಸಂಘವು ಸಮಾಜದ ಏಳಿಗೆಗಾಗಿ ಸಲ್ಲಿಸಿದ ಅನುಪಮ ಸೇವೆಯನ್ನು ಗುರುತಿಸಿ ನೀಡಿದ 


ತ 


ಜನವರಿ - ಡಿಸೆಂಬರ್‌ 2095 
ಉದಯಸೌರಭ (2) ] 


ಅಧ್ಯಕ್ಷ ರ ಅನಿಸಿಕೆ 


NY 


ಸಮಾಜದ ಪ್ರಗತಿಗೆ ನಾಲ್ಕು ಹೆಚ್ಚೆ 


ಕಾಲಮಾನದ ಮಾಪನ ಅಂಕಿ ಸಂಖ್ಯೆಯ ಗಣಿತ ಮಾತ್ರವಲ್ಲ, ನಡೆದು ಬಂದ ಹಾದಿಯ ಹೆಜ್ಜೆ ಗುರುತಿನ ನೆರಳಚ್ಚು ಹೌದು. ಹಿಂದಿರುಗಿ 
ನೋಡಿದಾಗ ಮುನ್ನಡೆವ ಹಾದಿಗೆ ಹೊಸ ಮಾರ್ಗದ ಹೊಳಹು ದೊರೆಯುತ್ತದೆ. 


ಸಂಘದ ಶಿಕ್ಷಣ ಕಾರ್ಯಕ್ರಮಗಳಿಗೀಗ ರಜತ ಮಹೋತ್ಸವದ ಸಂಭ್ರಮ. ಎಸ್‌.ಎಸ್‌.ಎಲ್‌.ಸಿ. ಪಿ.ಯು.ಸಿ, ಮತ್ತು ಗ್ರಾಮಾಂತರ ಪುರಷ 
ವಿದ್ಯಾರ್ಥಿಗಳಿಗೆ ಉಚಿತ ಪಾಠ ಪ್ರವಚನ ತರಗತಿಗಳಲ್ಲಿ ಸುಮಾರು 17,000 ವಿದ್ಯಾರ್ಥಿಗಳಿಗೆ ವ್ಯವಸ್ಥೆಯ ಪ್ರಯೋಜನ ಒದಗಿಸಲಾಗಿದೆ. ಪ್ರತಿಭಾ 
ಪುರಸ್ಕಾರ, ಶಾಲಾ ಸಮವಸ್ತ, ಪರೀಕ್ಷಾ ಶುಲ್ಕ, ನೋಟ್‌ ಪುಸ್ತಕ ಹೀಗೆ ಹಲವು ವಿಧಗಳಲ್ಲಿ ನೆರವಾಗಲಾಗಿದೆ. 


ರಜತ ಮಹೋತ್ಸವದ ನೆನಪಿಗಾಗಿ ವಿದ್ಯಾನಿಧಿ ರೂಪಿಸಿ ನಿರ್ವಹಿಸಲಾಗುತ್ತಿದೆ. ಸಂಘದ ವಿದ್ಯಾ ವಿಕಾಸ ಕಾರ್ಯಕ್ರಮಗಳ ನಿರ್ವಹಣೆಗೆ ಈ 
~ ಹ 3 99 ಗಳ 
ನಿಧಿಯಿಂದ ಸಂಪನ್ಮೂಲ ಒದಗಿಸುವ ಮಹದಾಸೆಯ ಯೋಜನೆಗೆ ನಿಮ್ಮ ಪಾಲಿನ ಹನಿಯೂ ಸೇರಲಿ. “ಹನಿಗೂಡಿದರೆ ಹಳ್ಳ” ಹನಿ 
ಸಾಗರವಾಗಲಿ. ಒಳಿತಿನ ಕಾರ್ಯಕ್ಕೆ ಸಂಪನ್ಮೂಲದ ಒರತೆಗೆ ಕೊರತೆ ಬಾರದಿರಲಿ. 


ಸಂಘದ ಕಾಲಮಾನದ ಪ್ರತಿ ಘಟ್ಟದಲ್ಲೂ ಮಹತ್ವದ ಮೈಲಿಗಲ್ಲನ್ನು ನೆಡುತ್ತಾ ಬಂದಿದ್ದೇವೆ. ದಶಕ ದ್ವನಿಯಾದ “ಬೆ೦ಗಳೂರು ದರ್ಶನ”, 
ಹದನೈದರ ಹರೆಯದಸಿರಿ “ಕೆಂಪೇಗೌಡನಗರ ದರ್ಶನ”, ಹದಿನೆಂಟರ ಹರೆಯದ ಉತ್ಸಾಹದ ಪ್ರತೀಕ ಎಂ.ವಿ.ಸೀ. ಅಭಿನಂದನಾ ಗಂಥ 
“ಆಸ್ಚಾದ”, ರಜತ ಸಿರಿ "ಸ್ವಾತಂತ್ರ್ಯೋತ್ತರ ಕನ್ನಡ ಸಾಹಿತ್ಯ ಮತ್ತು ಸಂಸ್ಕೃತಿ”, ಇದೀಗ ನಾಲ್ಕು ದಶಕಗಳ ಸಾಧನಾ ಉತ್ಸವದ ಸಂದರ್ಭದಲ್ಲಿ 
ಎರಡು ಸಂಪುಟಗಳ “ಬೆಂಗಳೂರು ದರ್ಶನ” ಪ್ರಕಟಣೆಗಳನ್ನು ಲೋಕಾರ್ಪಣೆ ಮಾಡಿದೆ. ಇವು ನಾಡಿನ ಸಾಹಿತ್ಯಾಸಕ್ತರ, ವಿದ್ವತ್‌ ಜನರ ಆಸಕ್ತಿ- 
ಮೆಚ್ಚುಗೆಯನ್ನು ಗಳಿಸಿದೆ. ಸಾರ್ವಜನಿಕ ಮಕ್ಕಳ ಆಟದ ಮೈದಾನ ಉಳಿಸಿ ಅಭಿವೃದ್ಧಿ ಮಾಡಿದ ಸಾರ್ಥಕ ಭಾವ ಮನದಲ್ಲಿ ಮನೆ ಮಾಡಿದೆ. 


ಸಂಘದ ಚಟುವಟಿಕೆಗಳ ನಿರ್ವಹಣೆಗಾಗಿ ನೆಲೆ ರೂಪಿಸುವ ಯೋಜನೆ “ಉದಯಭಾನು ಸಾಂಸ್ಕತಿಕ ಭವನ” ನೆಲಮಾಳಿಗೆ ನಿರ್ಮಾಣ 
ಕಾರ್ಯ ಪೂರ್ಣಗೊಂಡು ಸದ್ದಳಕೆಯಾಗುತ್ತಿದೆ. ನೆಲಮಹಡಿ ನಿರ್ಮಾಣ ಕಾರ್ಯ ಪ್ರಗತಿಯಲ್ಲಿದೆ. ಈ ದಿಸೆಯಲ್ಲಿ ತಮ್ಮೆಲ್ಲರ ಸಹಕಾರ ಕೋರುತ್ತೇವೆ. 


ಸಂಘದ ಅಧ್ಯಕ್ಷನಾಗಿ ನನಗೆ ಸರಕಾರವು ಸಮಾಜ ಸೇವಾ ಕ್ಷೇತ್ರದ “ರಾಜ್ಯ ಪ್ರಶಸ್ತಿ”, ಸಂಸ್ಥಾಪಕ ಗೌರವ ಕಾರ್ಯದರ್ಶಿ ಶ್ರೀ ಎಂ. ನರಸಿಂಹ 
ಅವರಿಗೆ ಬೆಂಗಳೂರು ಮಹಾನಗರ ಪಾಲಿಕೆ ನೀಡಿದ "ಕೆಂಪೇಗೌಡ ಪ್ರಶಸ್ತಿ”, ಸಂಘವು ಸಮಾಜದ ಸರ್ವತೋಮುಖ ಬೆಳವಣಿಗೆಗೆ ಸಂಘವು 


ನೀಡಿದ ಅನುಪಮ ಕಾಣಿಕೆಯನ್ನು ಗುರುತಿಸಿ ಕರ್ನಾಟಕ ಸರ್ಕಾರ ನೀಡಿದ “ಸುವರ್ಣ ಕರ್ನಾಟಕ ರಾಜ್ಯ ಪ್ರಶಸ್ತಿ” ನಮ್ಮ ಜವಾಬ್ದಾರಿಯನ್ನು 
ಹೆಚಿಸಿದೆ. 
ಚ 


ಸಾಗಿ ಬಂದ ಹಾದಿ ನಮಗೆ ತೃಪ್ತಿ ಕೊಟ್ಟಿದೆ. ಇನ್ನೂ ಹೆಚ್ಚಿನದನ್ನು ಸಾಧಿಸುವ ಅಭಿಲಾಷೆ ನಮ್ಮದು. ಸುವರ್ಣ ಮಹೋತ್ತವದ ಮುನ್ನೋಟದಲ್ಲಿ 


ತ್ರೈವಾರ್ಷಿಕ ಕ್ರಿಯಾ ಯೋಜನೆ ತಯಾರಾಗುತ್ತಿದೆ. ನಾಗರೀಕರಲ್ಲಿ ಆರೋಗ್ಯ ಜಾಗೃತಿ ಮೂಡಿಸುವ ಸಲುವಾಗಿ ಸಂಚಾರಿ ಆಸ್ಪತ್ರೆ "ಆರೋಗ್ಯ ರಥ” 
ಕಾರ್ಯರೂಪಕ್ಕಿಳಿಸಬೇಕಾಗಿದೆ. 


ಶತಾಯುಷಿ ನಿಟ್ಟೂರರ ಸದಾಶಯದಂತೆ ಸಂಘ ನೂ 


ರ್ಕಾಲ ಬಾಳಲಿ, ಬೆಳೆಯಲಿ. ಎಲ್ಲರಿಗೂ ಶುಭವಾಗಲಿ. ದಯಮಾಡಿ ನಮ್ಮೊಡನೆ ಬನ್ನಿ. 
ಒಟ್ಟಾಗಿ ಸಮಾಜದ ಏಳಿಗೆಗೆ ದುಡಿಯೋಣ. ' 


ಎನ್‌.ಆರ್‌. ಚಂದ್ರನ್‌ 
¢ ಅಧ್ಯಕ್ಷರು 


ಕಾ ವವ । ಸ ಸಯಯಸಸಗಾಸಮ ಿ೨ಿಿಷಿಬಎಷ ಿ.  ್ವ  ೈ ಾ **** 


ಬೆಂಗಳೂರಿನ ಧರ್ಮ ಛತ್ರಗಳು ಏನಾದವು? ಆಗುವುದೇನು ವಾಣಿಜ್ಯ ಮಳಿಗೆಗಳಾದವು. ಬೆ೦ಗಳೂರಿನ ದೇವಾಲಯಕ್ತೆ ಸೇರಿದ 


ಪ್ರದೇಶಗಳು 

ಏನಾದುವು? ಅಂಗಡಿ ಮುಂಗಟ್ಟುಗಳಾದವು. ಹಾಗಾಗಿ ಹಿಂದಿದ್ದ ದೇವರುಗಳು ಮರೆಯಾದರು. ಹೊಸ ಅವತಾರ ತಾಳಿ ಘುಟ್‌ಪಾತ್‌ಗಳು-ಸರ್ಕಲ್‌ಗಳು 

ಪಾರ್ಕ್‌ಗಳಲ್ಲಿ ಪ್ರತ್ಯಕ್ಷರಾದರು. ಇದು ಸರಿಯೇ? ತಪ್ಪೇ? ಪ್ರಶ್ನೆ ಮುಖ್ಯವಲ್ಲ. ಹೀಗಾದದ್ದು ಜನರ ಅಗತ್ಯವನ್ನನುಸರಿಸಿ, ಜನರ ಅಭಿಪ್ರಾಯ ಹಾಗೂ 
ಜನಪ್ರಿಯತೆಗೆ ಪೂರಕವಾಗಿ ಆಡಳಿತಗಾರರ ಕುಮ್ಮಕ್ಕು ದಕ್ಕಿದೆ. ವಾಸ್ತವಿಕತೆ ಒಂದು ನಗ್ನ ಸತ್ಯ ಅನಿಸಿದೆ. ಇದಕ್ಕೊಂದು ಕತೆ ಹಿನ್ನೆಲೆ ಇದೆ. 

ಸತ್ಯ ಅಸತ್ಯ ಜಾ ಅಣ್ಣ ತಮ್ಮ ಇಬ್ಬರೂ ಹೊರಟರು. ದಾರಿಯಲ್ಲಿ ಸ್ನಾನಕ್ಕೆ ಕೊಳದಲ್ಲಿ ತಂಗಿದರು. ಬಟ್ಟೆ ಕಳಚಿ ಮೀಯಲು ನೀರಿಗಿಳಿದರು. ಸತ 

ತನ್ನ ಮೈ ತಿಕ್ಕಿ ಕೊಳೆಯನ್ನು ತೊಳೆದು ಶುಭ್ರವಾಗಲು ಶುರು ಮಾಡಿದ. ಅಸತ್ಯ ಬೇಗ ಬೇಗ ಮುಳುಗು ಹಾಕಿ ಸ್ನಾನ ಮಾಡಾಯಿತೆಂದು ಮೇಲೆ ಬಂದ: 

ಅಸತ್ಯ ಅರಿವೆ ಕೊಳಕು-ಕೊಳಕು. ಸತ್ಯನ ಅರಿವೆ ಶುಭ್ರವಾಗಿದ್ದವು. ಅಸ | 


ಸತ್ಯ ಸತ್ಯನ ಶುಭ್ರವಾದ ಅರಿವೆ ಧರಿಸಿ ಪರಾರಿಯಾ ನ | 
, ಶುಭ್ರವಾಗಿ ಮೇಲೆ ಬಂದ ಸತ್ಯ ಕಂಡಿದ್ದು ಅಸತ 4 ಸತ್ಯನ ಶುಭ್ರ ಧರಿಸಿ ಪ ದ. ಮೈತೊಳೆದುಕೊಂಡು 


ನ ಕೊಳಕು ಚಿಂದಿ. ತನ್ನ ಶುಭ್ರವಾದ ಬಟೆ ಮಾಯವಾದನು, ಕ ಮಾ 
8 ಠಿ ೦ಡು “ ಥೂ ಅಸ 
ಧರಿಸುವುದಿಲ್ಲ''ವೆ೦ದು ನಗ್ನವಾಗಿಯೇ ಪ್ರಯಾಣ ಮಾಡಿದ. ಅಂದಿನಿಂದ ನಗ ಸ ಭು ತೃನ ಕೊಳಕು ಅರಿವೆ 


ಸತ್ತ ಎಂಬ ಹೆಸರು ಬಂತು. ನಗವಾ ಸ 

Wy ದರೂ ಸತ್ಯ, ಅದನ್ನು ಈಗ ಯಾರೂ 
ನಂಬುವುದಿಲ್ಲ. ಶುಭ್ರವಾದ ॥ ಆಈ. 3 UY ್ಯ ಸ 

ನ ಲ್ಲ. ಶುಭ್ರ ಬಟ್ಟೆ ಧರಿಸಿದ ಕೊಳಕು ಮನುಷ್ಯ "ಅಸತ್ಯ' ನನ್ನ ಎಲ್ಲರೂ ನಂಬುತ್ತಾರೆ. ಅದೇ ವ್ಯತ್ಯಾಸ ಅಂದಿಗೂ ಇಂದಿಗೂ. 


ಹಾಗಂತೀನಿ ನಾನು! ನೀವೇನಂತೀರಿ... 9) 


ಶ್ರೀವತ್ಸ 


ಉದಯಸೌರ 
ಭ (8) ಜನವರಿ - ಡಿಸೆಂಬರ್‌ 2005 


ಶಿಕ್ಷ ಣ ಕಾರ್ಯಕ್ರಮ ಚಿತ್ರ ಸಾಕ್ಷ ; ಮಾಲಿಕೆ 


ುಪನ್ಯಾಸ ತರಗತಿ ಒಂದನೇ ತಂಡ ಪ್ರಾರಂಭ - ಉಚಿತ ಉಪನ್ನಾ D 
26-07-1981 11-12: 


ಬ ಇಲ 


'ಹದಯಿಭಾನು ಶಲಾಸಂಭ ಸಲ್ಲ. 


NS ಜಸ bd ಕುಜನ ಗಳು 


ಸ ತರಗತಿ ಸಮಾ ರೋಪ "ಸಮಾ ೦ಭ 


ಜನವರಿ - ಡಿಸೆಂಬರ್‌ 2005 
ಉದಯಸೌರಭ (4) 


me NE 


ವಿಜ್ಞಾನ ಕ್ಷೇತ್ರದ ಪ್ರಾಮಾಣಿಕ ಪರಿಚಾರಕರೂ, ಸಾಮಾಜಕ ಕಳಕಳಯ ಚಿಂತಕರೂ, 
ವಿಜ್ಞಾನ ಪ್ರಾಧ್ಯಾಪಕರೂ ಆದ 
ಸನ್ಮಾನ್ಯ ಶ್ರೀ ಎಚ್‌.ಆರ್‌. ರಾಮಕೃಷ್ಣ ರಾವ್‌ ಅವರಿಗೆ ಸಮರ್ಪಿಸಿದ 
“ಉದಯಭಾನು ವಿದ್ಯಾರತ್ಯ” 
ಅಭಿನಂದನಾ ಪತ್ರ 


ಸನ್ಮಾನಿತರೇ, 


ಬಾಲ್ಯ ಮತ್ತು ವಿದ್ಯಾಭ್ಯಾಸ: ಕರ್ನಾಟಕದ ಹೆಮ್ಮೆಯ ಇತಿಹಾಸ ಪ್ರಸಿದ್ಧ ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆಯಲ್ಲಿ 1935ರ ಮೇ 30 ರಂದು ಶ್ರೀಮತಿ ರಾಷ್ಟ 
ಹಾಗೂ ಶ್ರೀ ಎಚ್‌.ವಿ. ರಂಗರಾವ್‌ ಅವರ ಮಮತೆಯ ಪುತ್ರರಾಗಿ ಜನಿಸಿದಿರಿ. ನಿಮ್ಮ ತಂದೆ ತಾಯಿಯವರ ಮಾರ್ಗದರ್ಶನದಲ್ಲಿ ಹೊಳಲ್ಕೆರೆಯಲ್ಲಿ ಸೆಕೆಂಡರಿ 
ಶಿಕ್ಷಣವನ್ನು ಮುಗಿಸಿ, ಬೆಂಗಳೂರಿನ ನ್ಯಾಷನಲ್‌ ಕಾಲೇಜಿನಲ್ಲಿ ಇಂಟರ್‌ಮೀಡಿಯಟ್‌ ಮುಗಿಸಿದಿರಿ. ನಂತರ ನಿಮ್ಮ ಬಿ.ಎಸ್‌.ಸಿ. ಮತ್ತು ಎಂ.ಎಸ್‌.ಸಿ.(ಭೌತಶಾಸ್ತ್ರ 
ಶಿಕ್ಷಣವನ್ನು ಬೆ೦ಗಳೂರಿನ ಸೆಂಟ್ರಲ್‌ ಕಾಲೇಜಿನಲ್ಲಿ ಪಡೆದಿರಿ. ವಿದ್ಯಾಭ್ಯಾಸದ ಸಮಯದಲ್ಲಿ ಖ್ಯಾತ ಶಿಕ್ಷಣ ತಜ್ಞಡಾ. ಎಚ್‌.ನರಸಿಂಹಯ್ಯ ಅವರಿಂದ ಪ್ರಭಾವಿತರಾದಿರಿ. 
ಪ್ರೊ. ವಿ.ಸೀ. ಮತ್ತು ಪ್ರೊ. ಜಿ.ಪಿ. ರಾಜರತ್ನಂ ಅವರ ಸಾರಥ್ಯದಲ್ಲಿ ಸೆಂಟ್ರಲ್‌ ಕಾಲೇಜಿನ ಸುಪ್ರಸಿದ್ಧ ಸಂಘಟನೆಯಾದ ಕರ್ನಾಟಕ ಸಂಘದ ಕಾರ್ಯದರ್ಶಿಯಾಗಿ 


ಕನ್ನಡದ ಅಭಿಮಾನವನ್ನು ಬೆಳೆಸಿಕೊಂಡಿರಿ. 


ಶಿಕ್ಷಕ-ಪ್ರಾಧ್ಯಾಪಕ: ಕೆಲವು ಕಾಲ ಅಂಚೆ ಮತ್ತು ತಂತಿ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ಆಡಳಿತದ ಅನುಭವವನ್ನು ಪಡೆದಿರಿ. 1966ರಿಂದ ಶಿಕ್ಷಣ ಯಜ್ಞದ ಪವಿತ್ರ 
ಕಾರ್ಯದಲ್ಲಿ ಉಪನ್ಯಾಸಕರಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರಿ. ಬೆ೦ಗಳೂರಿನ ಕ್ರೆ ಸ್ಟ್‌ ಕಾಲೇಜಿನಲ್ಲಿ, ಕಾಲೇಜಿನ ಆರಂಭದ ದಿನದಿಂದ ಉಪನ್ಯಾಸಕ 
ವೃತ್ತಿಯನ್ನು ಪ್ರಾರಂಭಿಸಿ, ಕಾಲೇಜಿನ ಸರ್ವತೋಮುಖ ಬೆಳವಣಿಗೆಯಲ್ಲಿ ಪಾತ್ರವಹಿಸಿದ್ದೀರಿ. ಭೌತವಿಜ್ಞಾನ ಮತ್ತು ಎಲೆಕ್ಟ್ರಾನಿಕ್ಸ್‌ ವಿಭಾಗಗಳನ್ನು ಬೆಳೆಸಿ, ಈ 
ಎಭಾಗಗಳ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಣೆ ಮಾಡಿ ಸುಮಾರು ಎರಡೂವರೆ ದಶಕಗಳ ಕಾಲ ಸೇವೆ ಸಲ್ಲಿಸಿ, ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮ ಛಾಪನ್ನು ಮೂಡಿಸಿದ್ದೀರಿ. 
ಈ ಜವಾಬ್ದಾರಿಯ ಸಂದರ್ಭದಲ್ಲೂ ಕನ್ನಡ ಸಂಘದ ಬೆಳವಣಿಗೆಗೆ ಕಾರಣರಾಗಿದ್ದೀರಿ. ವೃತ್ತಿಯಿಂದ ನಿವೃತ್ತರಾದ ನಂತರವೂ ಪ್ರವೃತ್ತಿಯಿಂದ ನಿವೃತ್ತರಾಗದೆ. 
ಬೆಂಗಳೂರಿನ ಹಲವು ಕಾಲೇಜುಗಳಲ್ಲಿ ಸಂದರ್ಶಕ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿದ್ದೀರಿ. 


ವಿಜ್ಞಾನ ಜನಪ್ರಿಯತೆಗೆ ಹರಿಕಾರ: ಆಕಾಶವಾಣಿ ಬೆಂಗಳೂರು ನಿಲಯದ ವಿಜ್ಞಾನ ಕಾರ್ಯಕ್ರಮಗಳಲ್ಲಿ 150ಕ್ಕೂ ಹೆಚ್ಚು ಉಪನ್ಯಾಸಗಳು ಹಾಗೂ ಸಂದರ್ಶನವನ್ನು 
ನೀಡಿರುವಿರಿ. ದೂರದರ್ಶನದ ನೆರವಿನಲ್ಲಿ ಕರ್ನಾಟಕದ ನೂರಾರು ಗ್ರಾಮಗಳಲ್ಲಿ ಆಕಾಶ ವೀಕ್ಷಣೆ ಕಾರ್ಯಕ್ರಮಗಳನ್ನು ವರ್ಷದಲ್ಲಿ ನಾಲ್ಕು ತಿಂಗಳು, ಆಕಾಶವಾಣಿಯಲ್ಲಿ 
ನಕ್ಷತ್ರ ವೀಕ್ಷಣೆ ನೇರ ಪ್ರಸಾರ, ರಾಜ್ಯಾದ್ಯಂತ 250ಕ್ಕೂ ಹೆಚ್ಚು ಜನಪ್ರಿಯ ವಿಜ್ಞಾನ ಉಪನ್ಯಾಸಗಳನ್ನು ನೀಡಿ ವಿಜ್ಞಾನ ಕ್ಷೇತ್ರದ ಸಾಧನೆಗಳನ್ನು ಜನಸಾಮಾನ್ಯರಿಗೆ 
ತಲುಪಿಸುತ್ತಿರುವ ತಮ್ಮ ಕೈಂಕರ್ಯ ಶಾಶ್ವತ ಸಾಧನೆಯಾಗಿದೆ. ಡಾ. ರಾಜಾರಾಮಣ್ಣ, ಪ್ರೊ. ಸಿ.ಎನ್‌.ಆರ್‌. ರಾವ್‌, ಪ್ರೊ. ಯು.ಆರ್‌. ರಾವ್‌, ಪ್ರೊ. ಎಂ.ಆರ್‌. 
ಶ್ರೀನಿವಾಸನ್‌ ಮುಂತಾದ ಹಿರಿಯ ವಿಜ್ಞಾನಿಗಳ ಸಂವಾದ ಕಾರ್ಯಕ್ರಮಗಳು ಹಾಗೂ ರಾಮನ್‌ ಶತಮಾನೋತ್ಸವದ ಸಂದರ್ಭದಲ್ಲಿ ದೆಹಲಿ ದೂರದರ್ಶನಕ್ಕಾಗಿ 
‘Raman the natural philospher’ ಸಾಕ್ಷ್ಯಚಿತ್ರ, "€೦sm೦s’ ಮತ್ತು "ನಮ್ಮ ವಿಶ್ನ' ಎ೦ಬ ಸಾಕ್ಷ್ಯ ಚಿತ್ರಗಳ ನಿರ್ಮಾಣ ಮುಂತಾದ ಕಾರ್ಯಕ್ರಮಗಳನ್ನು 
ನಡೆಸಿಕೊಟ್ಟಿದ್ದೀರಿ. "ನಿಮಗೆ ತಿಳಿದಿರಲಿ” ಎಂಬ ವಿಜ್ಞಾನದ ಧ್ವನಿಸುರುಳಿಗಳನ್ನು ಬಿಡುಗಡೆ ಮಾಡಿದ್ದೀರಿ. ಅಮೆರಿಕ ದೇಶದ ಬಾನುಲಿ ಕೇಂದ್ರದಲ್ಲೂ ತಾವು ' 


ಉಪನ್ಯಾಸವನ್ನು ನೀಡಿ ಮೆಚ್ಚುಗೆ ಗಳಿಸಿರುವುದು, ವಿಜ್ಞಾನದ ವಿಷಯಗಳನ್ನು ಸರಳವಾಗಿ ಪ್ರಸ್ತುತಪಡಿಸಿರುವುದು ಹೆಮ್ಮೆಯ ಸಾಧನೆಯಾಗಿದೆ. 


ಸಂಘಟನೆಗಳಲ್ಲಿ"ಸಕ್ರಿಯ ಪಾತ್ರ: ಬೆಂಗಳೂರಿನ ವಿಜ್ಞಾನ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ಅದರ ಖಜಾಂಚಿಯಾಗಿ ಕೆಲಸ ನಿರ್ವಹಿಸಿದ್ದೀರಿ. ಪ್ರತಿಷ್ಠಿತ 
ray ಗಮ 
ಜಗದೀಶ್‌ ವಿಜ್ಞಾನ ಕೇಂದ್ರ ಹಾಗೂ ನೆಹರೂ ತಾರಾಲಯದ ಶಿಕ್ಷಣ ಕಾರ್ಯಕ್ರಮಗಳಲ್ಲಿ ಸಲಹೆ ಮತ್ತು ಸಹಕಾರ ನೀಡುತ್ತಿರುವಿರಿ. ಭಾರತ ಜ್ಞಾನ ವಿಜ್ಞಾನ 
ಸಮಿತಿಯ ಪ್ರಕಟಣೆಯಾದ ಟೀಚರ್‌” ಪತ್ರಿಕೆ ಸಂಪಾದಕ ಮಂಡಲಿ ಸದಸ್ಯರಾಗಿ ಸೇವೆ ಸಲ್ಲಿಸುತ್ತಿದ್ದೀರಿ. “ವಿಶ್ವ ಭೌತವಿಜ್ಞಾನ ವರ್ಷ” ದ ಅಂಗವಾಗಿ “ಟೀಚರ್‌” 
ಪತ್ರಿಕೆಯಲ್ಲಿ ಭೌತ ವಿಜ್ಞಾನವನ್ನು ತಿಳಿಸುವ 12 ವಿಶೇಷ ಲೇಖನಗಳನ್ನು ಬರೆದು ಪ್ರಕಟಿಸುವುದರಲ್ಲಿ ತಮ್ಮ ಯೋಗದಾನ ಅವರ್ಣನೀಯ. ನಾಡಿನ ಪ್ರಮುಖ 
ಪತ್ರಿಕೆಗಳಲ್ಲಿ ವಿಜ್ಞಾನ ಲೇಖನಗಳನ್ನು ಪ್ರಕಟಿಸುತ್ತಿದ್ದೀರಿ. ಸ 
ಪುಸ್ತಕ ಪ್ರಕಟಣೆಗಳು: ಇಂಗ್ಲಿಷ್‌ ತ 
ಹ ಸತ ತೆ ಗ್ಲಷ್‌ನಲ್ಲಿ ಮತ್ತು ಕನ್ನಡದಲ್ಲಿ ಪಿ.ಯು. ವಿದ್ಯಾರ್ಥಿಗಳಿಗಾಗಿ ಭೌತ ವಿಜ್ಞಾನ ಪಠ್ಯ ಪುಸ್ತಕಗಳನ್ನು ಪ್ರಕಟ ಮಾಡಿರುತ್ತೀರಿ. ಭೌತ 
ನದ ಬಗ್ಗೆ ನಿಮ್ಮ ಹಲವು ಪುಸ್ತಕಗಳನ್ನು ಕನ್ನಡ ಪುಸ್ತಕ ಪ್ರಾಧಿಕಾರ ಮತ್ತು ಕನ್ನಡ ವಿಶ್ವವಿದ್ಯಾಲಯವು ಪ್ರಕಟಿಸಿರುತ್ತೆ. ನೀವು ಹಲವು ಭೌತಶಾಸದ ಕ್ಷತಿಗಳಿಗೆ 
ತ್‌ ತ 8 — ದಂ ಲ 
ಸಂಪಾದಕರಾಗಿರುವಿರಿ. "ಕಲಾಂ ಮೇಷ್ಟು' ನಿಮ್ಮ ಕೃತಿ ಕನ್ನಡ ಪುಸ್ತಕ ಪ್ರಾಧಿಕಾರದ ಪ್ರಕಟಣೆಗೆ ಸಿದ್ಧವಾಗಿದೆ. The Quest - A biography of a Scientist 


ಕೃತಿಯೂ ಪ್ರಕಟಣೆಗೆ ಸಿದ್ಧವಾಗಿದೆ. ಅಂತರಿಕ್ಷ, ಶುಕ್ರ ಸಂಕ್ರಮ, ಒಲವಿನ ಶಿಲೆ ಅಯಸ್ಕಾಂತ, ನಂಬಿಕೆ-ಮೂಢನಂಬಿಕೆ ತಾವು ಪ್ರಕಟಿಸಿರುವ ಇತರ ಹಲವು ಕ್ಲತಿಗಳು 
ಇ ಲ ಇ 


ನಿಶ್ಯಬ್ಧದೊಳಗಿನ ಶಬ್ಧ, ಶಕ್ತಿಗಾಥೆ, ಪರಮಾಣು ಪ್ರಪಂಚ, ಅದೃಶ್ಯ ಬೆಳಕು-ಎಕ್ಸ್‌ರೇ ತಮ್ಮ ಸಂಪಾದಿತ ಕೃತಿಗಳು. 


ವಿಜ್ಞಾನ ಶಿಕ್ಷಣ ಕ್ಷೇತ್ರದಲ್ಲಿ ನೀವು ಮಾಡಿರುವ ಸಾಧನೆಯನ್ನು ಗಮನಿಸಿ, ಶಿವಮೊ 


ದ ಹವ್ಯಾಸಿ ಖಗೋಳ ವೀಕ್ಷಕ ಸಂಘದವರು 2004ರಲಿ “ 
ಎಂಬ ಅಭಿನಂದನಾ ಪತ್ರ ನೀಡಿರುವುದು ಒಂದು ಹೆಮ್ಮೆಯ ವಿಷಯ. ಗ್ಗ $ ಪೆ ತ್ರೆ ಜ್ಞಾನ ವಿಜ್ಞಾನ ಭೂಷಣ 


ಉದಯಸೌರಭ 


ಜನವರಿ - ಡಿಸೆಂಬರ್‌ 2005 


ಹವ್ಯಾಸ: ವಿಜ್ಞಾನದ ಪ್ರಚಾರಕರಾಗಿರುವ ಹವ್ಯಾಸದೊಂದಿಗೆ, ನೈಸರ್ಗಿಕ ಪ್ರದೇಶಗಳಲ್ಲಿ ಚಾರಣ, ಆಸ 


ಕ ವಿಷಯದ ಅಧ್ಯಯನಕೆ ; ಪವಾಸ 
ಹವ್ಯಾಸದ ವಿಶೇಷ. ಕ.ಉಷಿ ಧ್ಯಯನಕ್ಕೆ ವಿದೇಶ ಪ್ರವಾಸ, ನಿಮ್ಮ 


ಹ ಇನೆ: ನೀವು ಬಾಳ ಸಂಗಾತಿ ಸೌ. ಲಲಿತಾ ಅವರೊಂದಿಗೆ ವಿವಾಹವಾಗಿ, ಮೂರು ಹೆಣ್ಣುಮಕ್ಕಳ ವಿವಾಹವನ್ನು ನೆರವೇರಿಸಿ, ಜೀವನದ 
ತೃಪ್ತಿ ಪಡೆದಿದ್ದೀರಿ. ಸುಮಾರು ನಾಲ್ಕುವರೆ ದಶಕಗಳ ವೈವಾಹಿಕ ಸಂತೃಪ್ತ ಜೀವನವನ್ನು ನಡೆಸುತ್ತಿರುವಿರಿ. 


ಉದಯಭಾನು ಕಲಾಸಂಘದಲ್ಲಿ ಕಳೆದ ಹತ್ತು ವರ್ಷಗಳಿಂದ ಪದವಿ ಪೂರ್ವ ತರಗತಿಗಳಿಗೆ ಭೌತವಿಜ್ಞಾನ ಗೌರವ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿದ್ದೀರಿ. ಸಂಘದ 
ಉಚಿತ ವಿದ್ಯಾ ದಾನದ ಕೈಂಕರ್ಯದಲ್ಲಿ ತಾವು ಜನ ಮೆಚ್ಚುಗೆ ಪಡೆದಿದ್ದೀರಿ. ತ 
[=] 


| ವಿದ್ಯಾರ್ಥಿ ದೆಶೆಯಿಂದಲೂ ವೈಜ್ಞಾನಿಕ ಮನೋವೃತ್ತಿಯನ್ನು ಬೆಳೆಸಿಕೊಂಡು ವಿಜ್ಞಾನ ಕ್ಷೇತ್ರದ ಪ್ರಗತಿ ಮತ್ತು ಪ್ರಚಾರಕ್ಕಾಗಿ ಪ್ರಾಮಾಣಿಕ ಸೇವೆ ಸಲ್ಲಿಸುತ್ತಾ, 
ಸಮಾಜದ ಉನ್ನತಿಗಾಗಿ ಶ್ರಮಿಸುತ್ತಿರುವ ತಮ್ಮನ್ನು ತಮ್ಮ ಶ್ರೀಮತಿಯವರಾದ ಲಲಿತಾ ಅವರೊಂದಿಗೆ, ಸಮಸ್ತ ನಾಗರಿಕ ವಿದ್ವತ್‌ ಜನರು, ಅಧ್ಯಾಪಕರು ಹಾಗೂ 
ವಿದ್ಯಾರ್ಥಿ ಸಮುದಾಯದ ಪರವಾಗಿ “ಉದಯಭಾನು ವಿದ್ಯಾರತ್ನ" ಎಂಬ ಬಿರುದನ್ನು ಪ್ರದಾನ ಮಾಡಿ ಸನ್ಮಾನಿಸಲು ಹೆಮ್ಮೆ ಪಡುತ್ತೇವೆ. 


ಭಗವಂತನು ತಮಗೂ ತಮ್ಮ ಕುಟುಂಬ ವರ್ಗದವರಿಗೂ ಆಯುರಾರೋಗ್ಯ ಐಶ್ಚರ್ಯ ಸಕಲ ಸನ್ನಂಗಳಗಳನ್ನು ಕರುಣಿಸಲಿ ಎಂದು ಪಾರ್ಥಿಸುತಾ ಸಮಾಜಕೆ 
ವ & pl ಅ pr ಕ 
ತಮ್ಮಿಂದ ಇನ್ನೂ ಹೆಚ್ಚಿನ ಸೇವೆ ದೊರೆಯಲೆಂದು ಹಾರೈಸುತ್ತೇವೆ. 


ತಮ್ಮ ಶ್ರೇಯೋಭಿಲಾಷಿಗಳು, 
ದಿನಾಂಕ : 29.01.2006 ಅಧ್ಯಕ್ಷರು ಮತ್ತು ಸದಸ್ಯರು 
ಬೆಂಗಳೂರು - 560 019 ಇಂಗ ತಲಾ. 


ಪ್ರೊ. ಹೆಚ್‌.ಆರ್‌. ರಾಮಕೃಷ್ಣ ರಾವ್‌ ಅವರಿಗೆ ಸಂಘದ ಉಚಿತ ಶಿಕ್ಷಣ ಕಾರ್ಯಕ್ರಮಗಳ ರಜತ ಮಹೋತ್ಸವ ಆಚರಣೆ ಮತ್ತು 2005-06ನೇ ಸಾಲಿನ 
ತರಗತಿಗಳ ಸಮಾರೋಪ ಸಮಾರಂಭದಲ್ಲಿ ಅರ್ಪಿಸಿದ ಅಭಿನಂದನಾ ಪತ್ರದ ಪೂರ್ಣ ಪಾಠ 


ಸಂಘದ ಶಿಕ್ಷಣ ಕಾರ್ಯಕ್ರಮಗಳ ಪ್ರಾರಂಭದ ಅನುಕ್ರಮಣಿಕೆಯ ಒಂದು ನೋಟ 


1974 ಗಮಕ ಶಿಕ್ಷಣ ತರಗತಿಗಳ ಪ್ರಾರಂಭ 
1976 ಎಸ್‌.ಎಸ್‌.ಎಲ್‌.ಸಿ. ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಶುಲ್ಕ ನೀಡಿಕೆ ಆರಂಭ 
1978 ಶಾಲಾ ವಿದ್ಯಾರ್ಥಿಗಳಿಗೆ ನೋಟ್‌ಪುಸ್ತಕ - ಲೇಖನ ಸಾಮಗ್ರಿ ಹಂಚಿಕೆ ಆರಂಭ 
1980 ಶಾಲಾ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ನೀಡಿಕೆ ಆರಂಭ 

1981 ಎಸ್‌.ಎಸ್‌.ಎಲ್‌.ಸಿ. ಉಚಿತ ಉಪನ್ಯಾಸ ತರಗತಿ ಪ್ರಾರಂಭ 

1990 ವಯಸ್ಕರ ಶಿಕ್ಷಣ - ಅಕ್ಷರ ದಾನ ಚಳವಳಿ ಪ್ರಾರಂಭ 

1991 ದ್ವಿತೀಯ ಪಿಯುಸಿ ವಿಜ್ಞಾನ ವಿಭಾಗದ ತರಗತಿ ಆರಂಭ 

1992 ದ್ವಿತೀಯ ಪಿಯುಸಿ ವಾಣಿಜ್ಯ ವಿಭಾಗದ ತರಗತಿ ಆರಂಭ 

1994 ವಿದ್ಯಾರ್ಥಿ ಆಕರ ಗ್ರಂಥ ಭಂಡಾರ ಪ್ರಾರಂಭ 

1996 ಏಳನೇ ತರಗತಿ ಎದ್ಯಾರ್ಥಿಗಳಿಗೆ ಉಚಿತ ಪಾಠ ಪ್ರವಚನ ತರಗತಿ ಆರಂಭ 
1996 ಗ್ರಾಮಾಂತರ ವಿದ್ಯಾ ವಿಕಾಸ ಕಾರ್ಯಕ್ರಮ ಪ್ರಾರಂಭ 


2005 ಸಂಘದ ವತಿಯಿಂದ ವಿದ್ಯಾನಿಧಿ ಸ್ಥಾಪನೆ ನಿರ್ವಹಣೆ 


ಮುನ್ನೋಟ 
ಇ ಸಂಗೀತ, ನೃತ್ಯ, ಕಲಾಪ್ರಕಾರಗಳಲ್ಲಿ ತರಬೇತಿ ನೀಡುವ ಯೋಜನೆ 
ಇ ಭಕಿಗೀತೆ, ದೇವರನಾಮ ಹಾಡುವ ತರಬೇತಿ ಶಿಬಿರದ ಯೋಜನೆ 


ಹಣೆಗೆ ಯತ್ನ 
೪ ಉನ್ನತ ಶಿಕ್ಷಣ ಪಡೆವ ವಿದ್ಯಾರ್ಥಿಗಳಿಗೆ ವಿ.ವಿ. ಮಾನ್ಯತೆ ಪಡೆದ ಕೇಂದ್ರ ನಿರ್ವ 


ಜನವರಿ - ಡಿಸೆಂಬರ್‌ 2995 
ಉದಯಸೌರಭ 


ವಾರ್ಷಿಕ ಕ್ರಿಯಾ ಯೋಜಿತ ಕಾರ್ಯಕ್ರಮಗಳು 2002-05 


ತ್ರೈ 


ಶ್ರೀ ವಿದ್ಯಾ ಗಣಪತಿ ಮಹೋತ್ಸವ ಮೆರವಣಿಗೆ 


ಇ 


4 


ಅನಕೃ ಸ್ಮಾರಕ ಚರ್ಚಾ ಸ್ಪರ್ಧೆ . 


p< 


ಬ] ~ ತೆ 
ಟೆ 1 ಮ Pa 3 


2005-06ನೇ ಸಾಲಿನ ಶೈಕ್ಷಣಿಕ ಕಾರ್ಯಕ್ರಮ ಉದ್ಭಾಟನೆ 


ವಿಶ್ವದ ಕಿರಿಯ ಸಾಫ್ಟ್‌ವೇರ್‌ ಉದ್ಯಮಿ ಸುಹಾಸ್‌ ಗೋಪಿನಾಥ್‌ ಅವರಿಗೆ 
ಕೇಂದ್ರ ಸಚಿವ ಎಂ.ವಿ. ರಾಜಶೇಖರನ್‌ ಅವರಿಂದ ಸನ್ಮಾನ 


"ny 


ಸ್ಮೃತಿ ವಿಷಯಗಳ ಬಗ್ಗೆ ವಿಶೇಷ ಉಪನ್ಯಾಸ 
ಹಿರೇಮಗಳೂರು ಕಣ್ಣನ್‌ ಅವರಿಂದ 


ನೇತ್ರ ತಪಾಸಣೆ ಹಾಗೂ ಆರೋಗ್ನ ತಪಾಸಣೆ ಶಿಬಿರ ಉದಾಟನೆ 
) ew 


ಉದಯಸೌರಭ 


ನಾಲ್ಕು ದಶಕದ ಸಾಧನಾ ಉತ್ಸವದ ಒಂದು ನೋಟ 


Wi 
1.111 
I! 8 
1. 


ಬಸವನಗುಡಿ ನಾಗರೀಕರ, ಸಂಸ್ಥೆಗಳಿಂದ 


Wr ಜನವರಿ - ಡಿಸೆಂಬರ್‌ 2005 


ತ್ಲೆವಾಫ 
ತ್ರೈವಾರ್ಷಿಕ ಕ್ರಿಯಾ ಯೋಜನೆಯ ಮೈಲಿಗಲ್ಲುಗಳು 2002-05 


ಸಾಂಸ್ಕೃತಿಕ ಭವನ ನೆಲಮನೆ ಗೃಹಪ್ರವೇಶ ಸಮಾರಂಭ 


“ಜಾಗತೀಕರಣ ಬೆಂಗಳೂರು”, ಕಲಾವಕಾಸ 


ಗ 


(ತಕ್ಕ 
“ಬೆ೦ಗಳೂರು ದರ್ಶನಕ್ಕೆ ನೆರವಾದ ಶ್ರೀ ಎಸ್‌.ಎಂ. ಕೃಷ್ಣ ಅವರಿಗೆ ಕೃತಜ್ಞತಾ 
ಸಮರ್ಪಣೆ 


೦ಘ 


2. 


ಉದಯಸೌರಭ 


ಬಿ.ಎನ್‌. ಗುಪ್ತ ಎನ್ನುವ ಹೆಸರೇ 
ಜನಜನಿತವಾಗಿದೆ. ಇವರ ಹುಟ್ಟೂರು 
ಪುತ್ತೂರು. 1895ರ ಡಿಸಂಬರ್‌ 10ರಂದು 
ಇವರ ಜನನ. ಹುಟ್ಟೂರು ಪುತ್ತೂರಾದರೂ ಇವರ ಬಾಲ್ಯ ಮತ್ತು 
ಪ್ರಾರಂಭಿಕ ಯೌವನ ಮದರಾಸು. ಇವರು ಅಲ್ಲೇ ಎಲಿಮೆಂಟರಿವರೆಗೆ 
ವಿದ್ಯಾಭ್ಯಾಸ ಮಾಡಿದರು. 


ಇವರು ವಿದ್ಯೋನತನತಿಯು ಯಾವ ವಿಶ್ವವಿದ್ಯಾನಿಲಯದಲ್ಲೂ 
ಅಲ್ಲ. ಅವರು ಜ್ಞಾನಾರ್ಜನೆ ಯಾವುದೇ ಪಟ್ಟಣದಲ್ಲಿ, ನಗರದಲ್ಲಿ 
ವಾಸವಾಗಿರಲಿ ಅಲ್ಲಿನ ಪುಸ್ತಕಭಂಡಾರದ ಪುಸ್ತಕಗಳ ವ್ಯಾಸಂಗದಿಂದ 
ಇವರ ವಿದ್ಯೋನ್ನತಿಯು ವಿಶ್ವಜೀವನದಿಂದ ಆರ್ಜಿತವಾದದ್ದು. 


ಇವರ ಯೌವನ ಪ್ರಾರಂಭದಲ್ಲಿಯೇ ಅಂದರೆ ಹದಿವಯಸ್ಸಿನಲ್ಲಿಯೇ 
ವಿವಾಹವಾದದ್ದು, ಅತ್ಯಂತ ಗಮನಾರ್ಹವಾದದ್ದು ಆಗಿನ್ನೂ ಅವರಿಗೆ 
18 ವರ್ಷಗಳು ಮಾತ್ರ. ಇದಾದನಂತರ ಬೆಂಗಾಳದ ಕ್ರಾಂತಿಕಾರಿ ಬಿಪಿನ್‌ 
ಚಂದ್ರಪಾಲ್‌ ಮದರಾಸಿಗೆ ಬಂದರು. ಇವರೊಡನಾಟ ಬಿ.ಎನ್‌. 
ಗುಪ್ತರವರ ಮೇಲೆ ಅಗಾಧವಾದ ಪರಿಣಾಮವನ್ನು ಬೀರಿತು. ಈ ಹೊಸ 
ಅಲೆಯು ಅವರನ್ನು ಸಕ್ರಿಯ ರಾಜಕೀಯ, ಪತ್ರಿಕೋದ್ಯಮ, ವಾಣಿಜ್ಯ, 
ಕೈಗಾರಿಕೆ, ವಿಜ್ಞಾನ ಮತ್ತು ವಿದ್ಯೆಯೆಡೆಗೆ ಕಚ್ಚಿಕೊಂಡು ಬಂದಿತು. ಈ 
ಎಲ್ಲ ಪ್ರತಿಯೊಂದು ಪ್ರಾಕಾರದಲ್ಲೂ ನಿಷ್ಠೆ, ತಜ್ಞತೆಯಿ೦ದಾಗಿ ಎಂತಹ 
ಕಠಿಣ ಸಂದರ್ಭದಲ್ಲೂ ವಿಜಯಿಯಾಗಿ ಮುಂದುವರೆದರು. ಅವರು 
ಯಾವುದೇ ಪ್ರಾಕಾರವನ್ನು ತೆಗೆದುಕೊಂಡರೂ ತಜ್ಞತೆ, ಕುಶಲತೆಯನ್ನು 
ಪಡೆದು ಅತ್ಯಂತ ಗೌರವಯುತವಾಗಿ ಹೊರಬರುತ್ತಿದ್ದರು. 


ಬಿಪಿನ್‌ ಚಂದ್ರಪಾಲ್‌ ಅವರು 19 ವರ್ಷಗಳ ಈ ಚುರುಕು 
ಯುವಕನಲ್ಲಿ ಅತ್ಯಂತ ಆಸ್ಥೆಯನ್ನು ತಳೆದರೂ ಅವರು ಈ ಯುವಕನನ್ನು 
ತಮ್ಮ ಭಾಷಣಗಳ ಪ್ರವಾಸದಲ್ಲಿ ಜೊತೆಗಾರನನ್ನಾಗಿ ಕರೆದುಕೊಳ್ಳುವಲ್ಲಿ 
ಗುಪ್ತರನ್ನು ಒಲಿಸಿಕೊಂಡರು. ಇವರ ಅಂತ್ಯ ಅವರು ಕಲ್ಕತ್ತವನ್ನು 
ಸೇರಿದರು. ಕಲ್ಕತ್ತ ಮಹಾನಗರ ಇವರಿಗೆ ಪತ್ರಿಕೋದ್ಯಮದ ಬಗ್ಗೆ ಆಸಕ್ತಿ 
ಕೆರಳಿಸಿತು. ಯುವಕ ಗುಪರಲ್ರಿ ಚೈತನ್ಯವನ್ನು ಮೂಡಿಸಿತು. 


ಕಲ್ಕತ್ತದ ಪ್ರತಿಷ್ಠಿತ ವ್ಯಕ್ತಿಗಳಾದ ಸಿ.ಆರ್‌. ದಾಸ್‌ ಸಂಗಡಿಗರಿಗೆ 
ಇವರು ತಂಟೆಕೋರ ಹುಡುಗನಾಗಿ ಕಂಡರೆಂದು ಗುಪ್ತ ಅವರು 
ನೆನಪಿಸಿಕೊಂಡಿದ್ದಾರೆ. ಮೂರು ವರ್ಷಗಳ ನಂತರ ಗುಪ್ತ ಅವರು 
ಮದರಾಸಿಗೆ ಬಂದರು. ಪ್ರಾಥಮಿಕ ಪತ್ರಿಕೋದ್ಯಮದ ವ್ಯಾಸಂಗ 
ಮದರಾಸಿನಲ್ಲಿನ ಅನಿಬೆಸೆಂಟ್‌ ಪತ್ರಿಕೋದ್ಯಮ ಕಾಲೇಜಿಗೆ ಸೇರಲು 


ಬೈಸಾನಿ ನರಸಿಂಹಲುಗುಪ್ತ 


ಜನವರಿ - ಡಿಸೆಂಬರ್‌ 2005 


18 


ನಂನಾಡಿನ ಸಂಪನ್ನರು 


ಅನುವಾಯಿತು. ಯಾವುದೇ ಅಕಾಡೆಮಿಕ್‌ ವ್ಯಾಸಂಗವಿಲ್ಲದೆ ಇದ್ದರೂ 
ಅವರನ್ನು ಕಾಲೇಜಿಗೆ ಸೇರಿಸಿಕೊಂಡರು. 


ಕಾಲೇಜಿನಲ್ಲಿ ಇವರಿಗೆ ಮಾರ್ಗದರ್ಶಕರಾಗಿ ಸರ್‌. 
ರಾಮಸ್ವಾಮಿ ಅಯ್ಯರ್‌, ಪ್ರಾಂಶುಪಾಲರಾದ ಬೆನಗಲ್‌ ಸಂಜೀವರಾವ್‌, 
ಡಾ. ಅನಿಬೆಸೆಂಟ್‌ ಇವರಿಗೆ ವ್ಯಾಸಂಗಕ್ಕೆ ಪುಸ್ತಕಗಳನ್ನು ನಿರ್ದೇಶಿಸುತ್ತಿದ್ದರು. 
ನಂತರ ಗುರು-ಶಿಷ್ಯರು ಆ ಬಗ್ಗೆ ಗಂಟೆಗಟ್ಟಲೆ ಚರ್ಚೆ 
ವಿನಿಮಯವಾಗುತ್ತಿತ್ತು. 


ಸ್ವಾಭಾವಿಕವಾಗಿಯೇ ಶ್ರೀ ಬಿ.ಎನ್‌. ಗುಪ್ತ ಅವರು ಆನಿಬೆಸೆಂಟ್‌ರ 
ಪತ್ರಿಕೆಗಳಾದ “ಕಾಮನ್‌ವೀಲ್‌” ಮತ್ತು “ನ್ಯೂ ಇಂಡಿಯಾ” ಪತ್ರಿಕೆಗಳಲ್ಲಿ, 
ಕಾಲೇಜು ವ್ಯಾಸಂಗದ ಕಾಲದಲ್ಲಿಯೇ ಕೆಲಸ ಮಾಡುತ್ತಿದ್ದರು. ಕಾಲೇಜು 
ವ್ಯಾಸಂಗದಲ್ಲಿ ಇದ್ದರಿಂದಲೇ “ಟಾಗೋರ್‌ ಅಂಡ್‌ ಕಂಪೆನಿಯನ್ನು 
ಪ್ರಕಾಶನ ಕಂಪೆನಿಯಾಗಿ ಪ್ರಾರಂಭಿಸಿದರು. ಇವರಲ್ಲಿ ಹುದುಗಿದ್ದ ಔದ್ಯಮ 
ಸೊಗಡು ಕಾಣಿಸಿಕೊಂಡಿತು. 


1929ರಲ್ಲಿ ಬೆ೦ಗಳೂರಿನಲ್ಲಿ ಸರ್‌ ಆರ್ಕಾಟ್‌ ರಾಮಸ್ವಾಮಿ 


ಶ್ರೀವತ್ಸ 


ಮೊದಲಿಯಾರ್‌ರವರನ್ನು ಭೇಟಿಯಾಗುವ ಸಂದರ್ಭ ಒದಗಿಬಂದಿತು. 
ಅಲ್ಲಿಂದೀಚೆಗೆ ಮೈಸೂರು ಸಂಸ್ಥಾನದ ರಾಜಕೀಯದಲ್ಲಿ ಇವರ ಪಾತ್ರ 
ಕೇಂದ್ರೀಕೃತವಾಯಿತು. ಇದರ ಟಿಸಲಾಗಿ “ಪ್ರಜಾಮತ” ವಾರಪತ್ರಿಕೆ 
ತಾನು ಪ್ರಾರಂಭಿಸಿದ ರಾಜಕೀಯ ಪಕ್ಷದ ತುತ್ತೂರಿಯಾಗಿ 
ಪ್ರಸಿದ್ಧಿಯಾಯಿತು. ಕನ್ನಡದ ಅಕ್ಷರಮಾಲೆಗೆ ದೂರವಾಗಿದ್ದರೂ ಸಹ 
ಗುಪ್ತರು ಪತ್ರಿಕೋದ್ಯಮದ ಹಿನ್ನೆಲೆ, ಔದ್ಯಮಿಕ ಅನುಭವದ ಆಸ್ತಿಭಾರ 
ಸಫಲವಾಗಿ ಮುಂದುವರೆಯಿತು. ರಾಜಕೀಯವಾಗಿ ದಿವಾನರಾಗಿದ್ದ. 
ಸರ್‌ ಮಿರ್ಜಾ ಇಸ್ಮಾಯಿಲ್‌ರವರ ರಾಜಕಾರಣದಲ್ಲಿ ಇವರು ದಿವಾನರ 
ಶಾಮೀಲಾಗದೆ, ಕನ್ನಡಕವನ್ನು ಬಿಟ್ಟುಕೊಡದೆ ವಿರೋಧವನ್ನು 
ಕಟ್ಟುಕೊಂಡರು. 


ಪ್ರಾರಂಭದಲ್ಲಿ ದಿವಾನರು ಪ್ರಜಾಮತ ವಾರಪತ್ರಿಕೆಯನ್ನು | 
ಮದರಾಸಿನಿಂದ ಬೆಂಗಳೂರಿಗೆ ವರ್ಗಾಯಿಸಲು ಅನುವು ಮಾಡಿಕೊಟ್ಟರು. ' | 
ನಂತರದಲ್ಲಿ ಇವರಿಗೆ ಹೇಳಿದರು “ಖಂಡಿತವಾಗಿಯೂ 
ಬೆಂಗಳೂರಿನಲ್ಲಿ ಪ್ರಜಾಮತ ಪತ್ರಿಕೆಯನ್ನು ಪ್ರಕಟಿಸ 


ಮಗ. 
ನಗ್ತಾ ನಂ 


ಉದಯಸೌರಭ 


ದೊರಕುವುದಿಲ್ಲ, ಏನು ಬೇಕಾದರೂ ಮಾಡಿಕೊಳ್ಳಿ” ಎಂದು 


ಸಂದರ್ಭಗಳು ಮಿಂಚಿನ ವೇಗದಲ್ಲಿ ಬರಲಾಯಿತು. 
ಕಂಪೆನಿಯೊಂದರ ಪರವಾಗಿ ಗುಪ್ತರು ಪ್ರಕಾಶಿಸುತ್ತಿದ್ದ ಜನವಾಣಿ 
ಪತ್ರಿಕೆಯನ್ನು ಬಹಿಷ್ಕರಿಸಲಾಯಿತು ಅಲ್ಲದೆ ಮೈಸೂರು ಸಂಸ್ಥಾನದ 
ಹೊರಗಟ್ಟಲು ಸರಕಾರ ಆದೇಶಿಸಿತು. ಇದೆಲ್ಲವಾದರೂ ಅವರ 
ಪ್ರಮುಖವಾದ ಪ್ರಜಾಮತವನ್ನು ಉಳಿಸಿಕೊಳ್ಳುವುದೇ ಆಯಿತು. 
ಮದರಾಸಿನಿಂದ ಪ್ರಕಟಿಸಲು ಪರವಾನಗಿ ನಿರಾಕರಿಸಲಾಯಿತು. ಜಿಗುಟಿನ 
ಗುಪ್ತರ ಪ್ರಯತ್ನದಿಂದಾಗಿ ಬೊಂಬಾಯಿ ಪ್ರಾಂತ್ಯದಲ್ಲಿ ಕಾನೂನು 
1 ಮಂತ್ರಿಯಾಗಿದ್ದ ಶ್ರಿ ಶ್ರೀ ಕೆ.ಎಮ್‌. ಮುನ್ನಿಯವರು ಹುಬ್ಬಳ್ಳಿಯಿಂದ ಪ್ರಜಾಮತ 
| ಪ್ರಕಟಿಸಲು ಅನುಮತಿಯಿತ್ತರು. 


ಪ್ರಸಿದ್ಧ ಸ್ವತಂತ್ರ ಹೋರಾಟಗಾರರಾದ ಶ್ರೀ ಎನ್‌.ಎಸ್‌. 
ಹರ್ಡಿಕರ್‌ರವರು ಪತ್ರಿಕೆಗಳ ಸಂಪಾದಕರಾಗಿ, ಸುಮಾರು 6 ಪತ್ರಿಕೆಗಳ 
ಸಂಪಾದಕರಾಗಿ ಘೋಷಿಸಿಕೊಂಡರು. ಪ್ರಜಾಹಿತ, ಪ್ರಜಾಬಂಧು, 
ಪ್ರಜಾಶಕ್ತಿಯಾಗಿ .ಪ್ರಕಾಶಿಸಲಾಯಿತು. ಉಳಿದೆಡೆಗಳಲ್ಲೆಲ್ಲ ಮೂಲ ಹೆಸರಾದ 
ಪ್ರಜಾಮತ ಎಂದೇ ಪ್ರಕಟವಾಯಿತು. 


ಶ್ರೀ ಬಿ.ಎನ್‌. ಗುಪ್ತರವರು ವಾರ್ಧಾದಲ್ಲಿ ಮಹಾತ್ಮಗಾಂಧಿಯನ್ನು 
ಭೇಟಿ ಮಾಡಿ ಮೈಸೂರು ಕಾಂಗ್ರೆಸ್‌ನಲ್ಲಿ ಸುಧಾರಣೆಗಳಿಗೆ ತಮ್ಮ 


ಸಲಹೆಗಳನ್ನು ಅವರಲ್ಲಿ ಅರಿಕೆ ಮಾಡಿದರು. ಈ ಸಲಹೆಗಳ ಬಗ್ಗೆ 
ಗಾಂಧೀಜಿ ಅಸಂತುಷ್ಟರಾದರು. “ಹಾಗಾದರೆ ನಿಮ್ಮ ಅಭಿಪ್ರಾಯದಂತೆ 
ಪ್ರತಿಯೊಬ್ಬರೂ ಬಂದೀಖಾನೆಗೆ ಹೋಗಬೇಕೇನು?'” ಎಂದು ಗುಪ್ತರು 
ಅವರನ್ನು ಪ್ರಶ್ನಿಸಿದರು. 


| ಕಾಲಾಂತರದಲ್ಲಿ ತನ್ನ ಮನೋಭಿಪ್ರಾಯ ವಿಜಯ ಪಡೆದು 
|. ಪ್ರಜಾಮತ ಹಾಗೂ ಜನವಾಣಿ ಪತ್ರಿಕೆಗಳ ಪ್ರಕಾಶನ ಬೆಂಗಳೂರಿನಲ್ಲಾಗಲು 
|. ಪರವಾನಗಿ ದೊರೆಯಿತು. ಪ್ರಕಾಶನ ಕೈಗಾರಿಕೆಯಲ್ಲಿ ತಮ್ಮ ಸ್ಥಾನವನ್ನು 
ಸ್‌ಪ್ರೆಪಡಿಸಿಕೊಂಡರು. ಸ್ವಾತಂತ್ರ್ಯದ ಮುಂಜಾವಿನ ಕಾಲ ಇವರ ಎಲ್ಲ 
5 845ಗಳಿಗೆ ತೆರೆ ಎಳೆಯಿತು. ಸಂಸ್ಥಾನದ ಪ್ರತಿಷ್ಟಿತರುಗಳೊಡನೆ 
ಹಿಂದೆ ಕತ್ತಿ ಮಸೆದಿದ್ದರೋ, ಅವರುಗಳೇ ಇವರ ಮುತ್ತದ್ದಿತನಕ್ಕೆ 


| | ಮನೆಯನ್ಸೀಯಬೇಕಾಯತು. 

| 1948ರಲ್ಲಿ ಇವರು ಸಂಸ್ಥಾನದ ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಕಾಂಗೆಸ್‌ 
| ಪಕ್ಷದ ಡೆಪ್ಕುಟಿ ಲೀಡರಾದರು, ಅಲ್ಲದೆ ಬೆಂಗಳೂರು ಮುನಿಸಿಪಾಲಿಟಿಯ 
ಸದಸ್ಯರಾದರು ದ ಭರವ ದ್ಧಿ ಟ್ರಸ್ಟ್‌ ಮೆಂಬರ್‌ ಆದರು. 
] - ಸ್ಕರಾದರು . ಅವರು ರಾಜಕೀಯದಿಂದ 
ೆನ್ಸ್‌ * ರಂಗ ಪ್ರವೇಶ ಮಾಡಿದರು. 


ಕಿ 
pe. 
NS 


ಮೂ 


ಮದರಾಸಿನಲ್ಲಿ ಲೋಕಾಭಿರಾಮವಾಗಿ ನಾಗಿರೆಡ್ಡಿಯವರೊಡನ 
ಮಾತನಾಡಿದ್ದು ಚಲನಚಿತ್ರ ಹಂಚಿಕೆಯ ದಂಧೆಗೆಳೆಯಿತು. ಹೀಗಾಗಿ 
ಸುಮಾರು 1 ದಶಕ ಭಾರತದ ದೊಡ್ಡ ಸ್ಟುಡಿಯೋದೊಡನೆ ನಿಕಟ 
ಸಂಪರ್ಕ ಹೊಂದಿದ್ದರು. ಬೆಂಗಳೂರಿನಲ್ಲಿ 3 ಚಲನಚಿತ್ರ ಮಂದಿರಗಳನ್ನು 
ಕಟ್ಟಿದರು. ಅವರು ಮತ್ತೆ ಪತ್ರಿಕೋದ್ಯಮಕ್ಕೆ ಜನಪ್ರಗತಿ ಮತ್ತು ಮಲ್ಲಿಗೆ 
ಮೂಲಕ ಪ್ರವೇಶಿಸಿದರು. 


ಗುಪ್ತ ಅವರ ವಾಣಿಜ್ಯ ಸಂಘಗಳ ಸಂಪರ್ಕ 1959ರಲ್ಲಿ 
ಪ್ರಾರಂಭವಾಯಿತು. ಅವರು ಜಪಾನ್‌ ಮತ್ತು ಯೂರೋಪ್‌ ಹಾಗೂ 
ಯುನೈಟೆಡ್‌ ಕಿಂಗ್‌ಡಮ್‌ ದೇಶಗಳನ್ನು ಸಂದರ್ಶಿಸಿದರು. ಮೈಸೂರು 
ಛೇ೦ಬರ್‌ ಆಫ್‌ ಕಾಮರ್ಸ್‌ ಡೆಲಿಗೇಟ್‌ ಆಗಿಯೂ ಭಾಗವಹಿಸಿ ಪ್ರವಾಸ 
ಮಾಡಿದ್ದಾರೆ. ಈ ಅನುಭವದಿಂದ ಸಂಸ್ಥಾನದಲ್ಲಿ “ಅಖಿಲ ಭಾರತ 
ತಯಾರಕರ ಸಂಸ್ಥೆ” ಸ ಸ್ಥಾಪನೆಗೆ ಕಾರಣಕರ್ತ “ವಿಶ್ವೇಶ್ವರಯ್ಯ 
ಇಂಡಸ್ಟ್ರಿಯಲ್‌ 4 ಟೆಕ್ನಾಲಾಜಿಕಲ್‌ ಮ್ಯೂಸಿಯಂ” ಮತ್ತು 
ಇಂಡಸ್ಟ್ರಿಯಲ್‌ ಟ್ರೇಡ್‌ ಸೆ೦ಟರ್‌ನ ಅವಿರ್ಭಾವವಾಯಿತು. 


ಕಟ್ಟಡ ನಿರ್ಮಾತರುಗಳಿಗೂ ವಿಸ್ಮಯವಾಗುವ ರೀತಿಯಲ್ಲಿ ಅವರು 
ಅನೇಕ ಕಟ್ಟಡಗಳನ್ನು ಕ್ಷಿಪ್ರವಾಗಿ ಕಟ್ಟಲು ಆರ್ಥಿಕವಾಗಿ ಕಡಿಮೆ ಖರ್ಚಿನಲ್ಲಿ 
ಕಟ್ಟುವ ಸಾಮರ್ಥ್ಯ ಅನೇಕರನ್ನು ಬೆರಗುಗೊಳಿಸುವಂಥದ್ದು ಇವರ 
ಅಗಾಧ ಪರಿಶ್ರಮ, ಕರ್ನಾಟಕದ ಬೆಳವಣಿಗೆಯಲ್ಲಿ ಇವರ ಹೆಜ್ಜೆ ಗುರುತು 
ಅಳಿಸಲಾಗದ್ದು. ಇದನ್ನೆಲ್ಲ ಮನಗಂಡ ರಾಜ್ಯ ಸರಕಾರ ಇವರಿಗೆ 
ರಾಜ್ಯೋತ್ಸವ ಪ್ರಶಸ್ತಿಯನ್ನಿತ್ತು ಗೌರವಿಸಿದೆ. 


ಇಂತಹ ಹಲವಾರು ಗೌರವ ಪುರಸ್ಕಾರಗಳು ಅವರದಾಗಿವೆ. ತಮ್ಮ 
80 ವರ್ಷಗಳ ತುಂಬು ಜೀವನದ ಹಿ೦ದಿನ ಮೈಲುಗಳನ್ನು ಗುರುತಿಸಿ 
ತಮ್ಮ ನೆನಪುಗಳನ್ನು ದಾಖಲಿಸಲು ಮನ ಮಾಡಿದ್ದು ಅದರಲ್ಲಿ ಕೆಲವು 
ಪ್ರಕಟವಾಗಿದೆ. ಅವರು ತಮ್ಮ ಶೇಷಾಯುಷ್ಯವನ್ನು ಡಾ. ಹರ್ಡಿಕರ್‌ರವರ 
“ಘಟಪ್ರಭ ಆರೋಗ್ಯ ಕೇಂದ್ರ” ಕ್ಕೆ ಮುಡಿಪಾಗಿಟ್ಟರು. ಸಹಸ್ರ ಚಂದ್ರ 
ದರ್ಶನ ಮಾಡಿದ ಗುಪ್ತರವರ ಅದಮ್ಯ ಚೈತನ್ಯ ಚಿರಾಯುವಾದುದು. 


ಅವರು ಸ್ವತಃ ಘೋಷಿಸಿದಂತೆ “ನಾನೊಬ್ಬ ಕನಸುಗಾರ ನಾನು 
ಅನೇಕ ಎಡರು ತೊಡರುಗಳನ್ನು ಎದುರಿಸಿದ್ದೇನೆ. ನನ್ನ ಕನಸುಗಳು 
ನನಸಾಗಲು ಶ್ರಮಿಸಿದ್ದೇನೆ” ಇದು ನಿಜವಾದ ಕರ್ಮಯೋಗಿಯ ವಾಣಿ. 
ಬಿ.ಎನ್‌. ಗುಪ್ತರವರು ನಿಜವಾಗಿ ಕರ್ಮಯೋಗಿಯಾಗಿಯೇ ಬಾಳಿದರು, 
ಬೆಳೆದರು. ಸೂಂರ್ಕುನಂತೆ ಪ್ರಜ್ವಲಿಸಿ 28-07-1976ರಲ್ಲಿ 
ಅಸ್ತಂಗತರಾದರು. ಇವರ ಭಾವನೆಗಳು ಪ್ರತಿನಿತ್ಯವೂ ಉದಯವಾಗುತ್ತಲೇ 
ಇರುತ್ತದೆ. ಅದಕ್ಕೆ ಅಂತ್ಯವಿಲ್ಲ. 


* ೫% * * ಜಃ 


ಜನವರಿ - ಡಿಸೆಂಬರ್‌ 2005 


ಜನವರಿ - ಡಿಸೆಂಬರ್‌ 2005 
ಉದಯಸೌರಭ (10) 


ಕಾಡಾ 


( ದೌದವಾನ್ತಿತ ಅಧ್ಯಾಪಹ ವೃಂದ 2೦೦5-೦6 

| ನಸ್‌ಎನ್‌ಎರಾಸ ನರರ ಪದೇಶ) ವಯು 3 ವಿಜ್ಞಾನ) 

ಡಾ॥ ಅ. ಎನ್‌. ರಾಜಾರಾವ್‌, ರಾಷ್ಟ ಪ್ರಶಸ್ತಿ ಮರಸ್ಪಚರು ಪ್ರೊ ಎಚ್‌. ಆರ್‌. ರಾಮಪೃಷ್ಟ ರಾವ್‌ 
ಶ್ರೀ ೫. ಹೆ. ಗೋಪಣ್ಣ ಪ್ರೊ! ಪ. ಜದಲೀಶ್‌ 

ಟೆ ಕ. ಗಂದ ರಾವ್‌ ಪ್ರೊ! ಎಜ್‌. ಎಸ್‌. ಲಕ್ಷ್ಮಿನಾರಾಯಣ ಫಟ್ಟ 


ಶ್ರೀ ಎಂ. ಆರ್‌. ವೆಂಹಟೇಶ್‌ 

ಶ್ರೀ ಕೈಲಾಷ್‌ ಹೆ. ಸೇಹರಾಜ್‌ 

ಶ್ರೀ ಸಿ.ಎಸ್‌. ಬನಶಂಪಹರಯ್ಯ, ರಾಜ್ಯ ಪ್ರಶಸ್ತಿ ಮುರಪ್ಪತರು 
ಶ್ರೀ ಎ. .ಹೃಷ್ಣಮೂರ್ತಿ 


ಪ್ರೊ ಅ. ಪ. ಸದೆಂ೦ದ 
ಪ್ರೊ! ಎ೦. ದುದುವಾಥ್‌ 
ಪ್ರೊ ಜ. ಎಸ್‌. ಚಂದ್ರಶೇಖರ್‌ 


ಶ್ರೀ ಎಚ್‌. ವಿ. ರಾಮಮೂರ್ತಿ ಪ್ರೊ ಎಚ್‌. ವಿ. ಪ್ರಹ್ಲಾದ ರಾವ್‌ | 
ಶ್ರೀ ಆರ್‌. ದರುರುಪ್ರಹಾದ್‌ ಪ್ರೊ: ಎ೦. ಎಪ್‌. ವೆಂಕಟರಾಮ್‌ | 
ಶ್ರೀ ಎಸ್‌. ವಿ. ಮೋಹನ್‌ ಕುಮಾರ್‌ | ಪ್ರೊ ವಿಠ್ಠಲ ಪಿ. ಕುಲಕರ್ಣಿ | 
ಶ್ರೀ ಎ೦. ಎಲ್‌. ಮುದಆಂಧರ್‌ ಪ್ರೊ ಎಚ್‌. ಹೆ. ನಾಗರಾಜ್‌ 

ಶ್ರೀ ಎಸ್‌. ಗೊಂಪವಿ೦ದರಾಖಸ್‌ ಶ್ರೀ ಸಿ. ಪಾ೦ಡುರ೦ಣಪಘ್ಪ 

ಜ್‌ ಆಡ್ತ. ರಾವ್‌ ಪ್ರೊ ಎಚ್‌. ಹೆ. ವೆಂಹಟೀಪಶ್‌ ಭಟ್‌ 
ಎಸ್‌.ಎಸ್‌.ಎಲ್‌.ಸಿ. (ಹಹಹಮರ ದ್ರಾಮಾಂತದ) ಪ್ರೊ ಎನ್‌. ಆರ್‌. ಶ್ರೀನಾಥ್‌ 

ಡಾ। ಜ. ಎನ್‌. ರಾಹಾರಾವ್‌, ರಾಷ್ಟ್ರ ಪ್ರಶಸ್ತಿ ಪುರಸ್ಪತರು ಡಾ। ಎ೦. ಹೆ. ಷು೦ದದರಾಮ್‌ 

ಶ್ರೀ ಡಿ. ದಾಮೇದಣೌಡ, ಹನಹಮರ ಶ್ರೀ ಎಪ್‌. ಶಿವಪ್ರಹಾದ್‌ 

ಶ್ರೀ ಜೆ. ಹೆ. ದಂದಾಧದ ರಾವ್‌ 

ಶ್ರೀ ಎ೦. ಆರ್‌. ವೆ೦ಂಹಟೀಶಪ್‌ ಪಿಯುಪಿ. (ವಾಣಿಬು 


ಶ್ರೀ ಎಚ್‌. ಎಹ್‌. ರಾಮಚ೦ದ್ರ 
ಶ್ರೀ ಡಿ. ಸಾದೆಂ೦ದ್ರ 


ಪ್ರೊ ಅ. ಎಹ್‌. ಪದ್ಮನಾಭ್‌ 


ಶೀ ಎ. ಹೃಷ್ಣಮೂರ್ಡಿ ಪೊ ಅ. ಅ. ವೆಂಹಟೀಪ್‌ 
ಶ್ರೀ ಹೆ. ಎಚ್‌. ಮಂಜುನಾಥ್‌ ಶ್ರೀ ಅ. ಎಸ್‌. ಲಕ್ಷ್ಮಣ ಪ್ರಸಾದ್‌ 
ಶ್ರೀ ಎಸ್‌. ಆರ್‌. ಶ್ರೀಧರ್‌ ದಾವ್‌ ಶ್ರೀ ಹೆ. ವ. ದಾಮದಾವ್‌ 


ಶ್ರೀ ಡಿ. ಎಸ್‌. ಖಷವಾಸ೦ದ ಪ್ರಹಾಶಪ್‌ 
ಶ್ರೀ ಜ. ಕ್ಲಚ೦ದ್ರಶೇಖರ್‌ 
ಶ್ರೀ ಅ. ವಿ. ಲಕ್ಷ್ಮೀ ಕಾ೦ತ್‌, ಹನಹಪುದ 


ಶ್ರೀ ಎಪ್‌. ಅನಿಲ್‌ಹುಮಾರ್‌ 
ಪ್ರೀ ಎಹ್‌. ಆರ್‌. ನಾಣರಾಖ್‌ 


ಶ್ರೀ ಹು೦ದರಯ್ಯ, ಈನಹಪುದ ಶ್ರೀ ದುಡೂದು ಜಮಹೇನ 
ಶ್ರೀ ಅ. ದುದ್ರೇಣೌಡ, ಹನಹಪುದ ಶ್ರೀ ಅ. ೫. ನದಪಿಂಹ ಮೂರ್ತ 
ಶ್ರೀ ಜ. ಅ. ಕೃಷ್ಣೇಗೌಡ, ಷಸಕಹಮದ ಶ್ರೀ ಹೆ. ಆರ್‌. ಮಂಜುಪಾಥ್‌ 


ದೌದವ ಹಲಹಾ ಮೈದ(್ಯದು 
ಡಾ। ನಾಣರತ್ಟಖೆಂಅ ಡಾ। ಎ. ರಾಮಹಶೃಷ್ಣನ್‌ 


ಡಾ।। ಪೂರ್ಣಿಮಾ ಖಣಪ್ಪಾಥ್‌ ಶ್ರೀ ಎಫ್‌. ಮಹೊಂದ೦ಣನ್‌ 
ಡಾ। ಚ೦ದ್ರಶೆಂಖರ್‌ 


6 ಘಈಷಛಿದಚ ದಾನಿಗಚು : ಶ್ರಿ ಮಹೇಂದ್ರ ಚವ್ಹಾಣ್‌ ಅವರು, ವರ್ಧಮಾನ್‌ ಫಾರ್ಮ 


JN 
ಷಾ ಹ 


| ಉದಯಸೌರಭ ಜನವಂ - ಡಿಕ. 1. 


ಸಂಘದ ಅಭಿಮಾನಿಗಳೂ, ಸ್ಥಾಪನಾ ದಿನದಿಂದಲೂ ಸಂಘದ ಚಟುವಟಿಕೆಗಳಲ್ಲಿ 
ಸಕ್ರಿಯರಾಗಿದ್ದ ಶ್ರೀ ಹೆಚ್‌. ಎಮ್‌. ರಂಗನಾಥ್‌ ಅವರ ಕೈ ಬರಹದ ಹರಕೆ 
ಸುವರ್ಣ ಕನ ಮಹೋತ್ಸವದ ಈ ಶುಭ ಸಂದರ್ಭದಲ್ಲಿ ಒಂದು ನೆನಪು. 


ಸಹ ಪೊಸ ಪೂತಾ ಸಮಂ 
ಮೊರಂ ಜೇ 3ನ ಸಾರ ಆಸರ್‌ ಜ್‌ 


ಹಾಸ. ಫಲಂ ತು ಹಾಸು ಶುಣಿಶ್‌ಣಿಸಾಡಿ 
ವಾಡ 3೦ರ ನಿಂತ ನೊ ೧ ಮೂಔ 
 ಹೋಸಾಫೆ.ಸ ಸಿಡಿ ಸಂ. ಸಸಿ ಪೂಕಟ. 

ಹರಸ ಕ್‌ ಪಾಂಸುವಾಂಸಿಜ ರಿಂ 

_—ಂಜ್‌ ನ 5 ಸ್ರೆಂಮ ಶೆಬ್ರ. ಆವ ತ್ತಾ 


ವ ಕ “ಜನದ ಹೆ 
HC ಗ pe ಜೇ ಪಮ 


ಕ್‌ ಸ ವರರ ತಾಮ್ರ, ಹಸಾತ 
Wo ನಶೇಷ್‌ಹಾಫಿ .. 


ಹಮ್‌ ಬುಧ ಸೌಂ ಮೆಂತೆ ತ್ರ ಪತ್ನಕಕಹಾ 
es ಹಸ ವ Fee 
ಸಾ ಡಮ ್ಲಂದು ಹಾಡಿ - ಮಾಂ ತೆರ ಮಾರಿ 
a bs 1k ee ೫ಊಕ್ಕ 


ನ ಸೊಸಿ ಪ್ಯಾ: ಧಾ 


PNG ಹಾಲ ಮೊತ್‌ ಸು. 


"ಎ/ಎಂ ರಂಸನಾಹ್‌) ಎಂ.ಎ. 


ಉದಯಸೌರಭ 


(2) ಜನವರಿ - ಡಿಸೆಂಬರ್‌ 2995 


ಬದುಕಿನ ರೀತಿ - ನೀತಿ 


9 


ಹಿರಿಯುರು ನಮನು, ಕಂಡಿದು ಹೀಗಿ 
$ ಲ್ಲ 


wd 


ವೇದಗಳ ಹೇಳಿಕೆಯಂತೆ ಒಳ್ಳೆಯ ಮಾತುಗಳು 
ನಮಗೆ ಎಲ್ಲ ದಿಕ್ಕುಗಳಿಂದಲೂ ಬರಲ 


ಬಹಳ ಉಪಯುಕವಾದ ಕೆಲಸ ಮಾಡುತ್ತಿದ್ದೀರ. ಸಾಹಿತ್ಯ, ಸಂಸ್ಕೃತಿ, ಶಿಕ್ಷಣ 
ಕ್ಷೇತ್ರದಲ್ಲಿ ಅತ್ಯಂತ ಪೂರಕವಾದ ಶ್ರಮವನ್ನು ಶ್ರದ್ಧೆಯಿಂದ ಮಾಡುತ್ತಾ ಬಂದಿದ್ದೀರಿ. 


ನಿಮ್ಮ ಶ್ರದ್ಧೆ, ಸ್ಫೂರ್ತಿ, ಸಂಘಟನೆ, ಸಮಾಜ ಸೇವಾ ಕಾರ್ಯಕ್ಕೆ ನನ್ನ 
66 ಮಿ A 
ಸೇವೆಗೆ ಪ್ರತಿಫಲಾಪೇಕ್ಷೆ ಮಾಡಿದಲ್ಲಿ ಅದು ಫ್ರಿ 


ಸೇವೆಯಾಗುವುದಿಲ್ಲ'' “ಪ್ರತಿಫಲಾಪೇಕ್ಷೆ ಇಲ್ಲದೆ 09-01-2005 ಎಂ.ಎಸ್‌. ತಿಮ್ಮಪ್ಪ, 
ಮಾಡಿದ ಸೇವೆಯು ನಿಜವಾದ ಸೇವೆ.” ಕುಲಪತಿಗಳು, ಬೆಂಗಳೂರು ವಿ.ವಿ. 


“ಸೇವೆ - ಎಂದೂ ಮಾನ್ಯತೆಯನ್ನು ಅಪೇಕ್ಷಿಸದೆ. ಮ್ಬದ್ವಯಭಾನು ಕಲಾಸಂಘ ನಮ್ಮ ಬೆಂಗಳೂರಿನ ಸಾರ್ವಜನಿಕರಿಗೆ ಮಾಡುತ್ತಿರುವ 
ಮಾಡುವುದೇ ಸೇವೆ.” ಸೇವೆ ಪ್ರಶಂಸನೀಯ. ಶಿಕ್ಷಣ, ಆರೋಗ್ಯ ಇತ್ಯಾದಿ ಕ್ಷೇತ್ರಗಳಲ್ಲಿ ಇತರ ಸಂಘ 
ಸಂಸ್ಥೆಗಳು ಉದಯುಜಾನು ಕಲಾಸಂಘದ ಚಟುವಟಿಕೆಗಳನ್ನು 
66 “ಗಿ? ಅನುಕರಿಸಬೇಕಾಗಿದೆ. ಸಂಘದ ಚಟುವಟಿಕೆಗಳಿಗೆ ಯಶಸ್ಸು ಕೋರುತ್ತೇನೆ. 
ಸೇವೆಗೆ ಮುಖ್ಯವಾಗಿ ಬೇಕಾದದ್ದು 3 °D 


pe 12-06-2005 ಪಿ.ಜಿ.ಆರ್‌. ಸಿಂಧ್ಯಾ, 
ಯಾವುವೆಂದರೆ, ಡಿವೋಷನ್‌, ಡಿಟರ್‌ಮಿನೇಷನ್‌ ಮಾನ್ಯ ಸಚಿವರು, ಕರ್ನಾಟಕ ೫.೨ 
ಮತು ಡೆಡಿಕೇಷನ್‌.” 


ಸೇವೆಗೆ ಮಾನ್ಯತೆಯೆಂದರೆ "ಸಂತ ಪ್ತಿ”. 
'ತೃಪ್ತಿಯಿಲ್ಲದವನಿಗೆ ಸಂತೃಪ್ತಿ ಎಲ್ಲಿದೆ?” 


=? ಇ 


ಉದಯಭಾನು ಕಲಾಸಂಘದ ತ್ರೈಮಾಸಿಕ ಸುದ್ದಿ ಪತ್ರ 


UDAYASOURABHA 


ಸ್ಥಾಪನೆ : 1965 [qayabhanu Kalasangha’s Quarterly News Letter 


“ತಂದೆ ತಾಯಿಯನ್ನು ಪ್ರೀತಿಸಿ ಗೌರವಿಸದವನು 


ಮಗನಲ್ಲ ಸ Regd. No. karkan13916/10/4/2002-TC Declaration No. CMM/BNG/DECLINPP22/2002 
ನ್‌ January - December 2005 


“ಮನೆ ಕನ್ನಡಿಯಂತಿಲ್ಲದಿದ್ದರೂ ಮನ ಮಾತ್ರ 
ಕನ್ನಡಿಯಂತಿರೆಲಿ.” 


ಕಿಬಿಧಿ ಧರ ರ ರಲ ಅರ ಅಆ ಅಲಲವ ಅಲ ಲಭಲಲಲಲಭಲಧ ಅವ ಲವ ಎಲಲ ಅ ಅಬಭ ಅಧ ಬವ ಬ ಬಬರ ಬ ಬ ಬಲ ಎಬ ಅಬ ವ ಬಬ ಬ ಬಲ ವವ ಬಬ ಬದ ಎವ ಅರ ಬವ ಬವ ದ ಬಬ 


“ಸಹಜವಾಗಿ ಯಾರಿಗೆ ಯಾರೂ ಶತ್ರುಗಳಲ್ಲ. 
ವ್ಯವಹಾರದಿಂದ ಶತ್ರುತ್ವ ಮಿತ್ರತ್ವ” 


0000000000000 ಆ ಆಲ ಲಲ ಬ ಲ ಬಬ ಬರಿ ಅ ಅರಿ ವ ESSENSE SELLS ELLE VOSS SSCS 


೮೮56595925 ಅಆಶದಿ ಪರರ ಆರಿದ ರದ ಲಲರಂ ದ ರಿ ದಧ ಬಬ ಬಲ ವ ರರ ಅಧರ 7 ಆಲದಲ ಹ ಆಡಿರಲ ಡಬ ಆ ಬಜ ಬವ ಆರಡಿಯ SLES CELSO S USES 


““ಮೂರ್ವ್ಭನು ನಿಮ್ಮನ್ನು ಹೊಗಳಿದರೂ ಒಂದೆ” ac 
ತೆಗಳಿದರೂ ಒಂದೆ.” Hl 


ಇವರಿಂದ, Hon. Secretary 
ಗೌರವ ಕಾರ್ಯದರ್ಶಿ Udayabhanu Kalasangha (R.) 
ಉದಯಭಾನು ಕಲಾಸಂಘ (ನೋಂ) Opp. Gavipura Choultry Block, 
ಗವಿಪುರ ಸಾಲು ಛತ್ರಗಳ ಎದುರು, Ramakrishna Layout, 
ರಾಮಕೃಷ್ಣ ಬಡಾವಣೆ, ಕೆಂಪೇಗೌಡನಗರ, Kempegowdanagar 
ಬೆಂಗಳೂರು - 560 019 Bangalore - 560 019 


“ಸುಂದರ ಭಾವನೆ ನಮ್ಮಲ್ಲಿದ್ದರೆ ಸುಂದರ ದಿನಗಳು 
ನಮ್ಮದಾಗುತ್ತವೆ.” 


Printer & Publisher - M. Narasimha, Hon Secretary, Udayabhanu Kalasangha, Kempegowdanagar, Bangalore - 19 Tel. Fax : 
080 - 26601831 Editor : Srivatsa, Printed at : M/s. Deepti Printers, No. 4, N.A.T. Street, Bangalore - 04 Mob:9844317742 


